ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


ಶ್ರೀ ಎನ್‌.ಎಸ್‌ ಬೋಸ್‌ರಾಜು 
750 
10.03.2020 


ಕಸಂ 


ಪ್ರಶ್ನೆ 


[ ಉತ್ತರ 


| 
ರಾಯಚೂರು ಆರ್‌.ಎ.ಪಿ.ಸಿ.ಎಂ.ಎಸ್‌, 


ಮಾನ್ಸಿ ಮತ್ತು ಸಿಂಧನೂರು ತಾಲ್ಲೂಕು 
ಸಹಕಾರ ಸಂಘಗಳ ಪರಿಸ್ಥಿತಿ 
ಸುಧಾರಿಸಲು ಸರ್ಕಾರ ತೆಗೆದುಕೊಂಡ 
ಕ್ರಮಗಳೇನು; ಈ ಸಹಕಾರ ಸಂಘಗಳಿಗೆ 
ಇರುವ ಆಸ್ತಿ ರಕ್ಷಣೆಗೆ ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು; 


) ರಾಯೆಜೊರು`ಆರ್‌ಎಪಿಸಿಎಂಎಸ್‌ ಸಂಘದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು 
ಸರ್ಕಾರವು ರೂ.48.26 ಲಕ್ಷ ಶೇರು ಬಂಡವಾಳ, ರೂ 100 ಲಕ್ಷ ಬಿ.ಡಿಪಿ. 
ಸಹಾಯಧನ ಮತ್ತು ರೂ.5.00 ಲಕ್ಷ ಗೋದಾಮುಗಳ ರಿಪೇರಿಗಳಿಗೆ ಸಹಾಯಧನ 
ಮಂಜೂರು ಮಾಡಲಾಗಿದೆ. 


ರಾಯಚೂರು ನಗರದ ಹೈದ್ರಾಬಾದ್‌ ರಸ್ತೆಯಲ್ಲಿ ಸಂಘವು 36 ಎಕರೆ ಭೂಮಿ 
ಹೊಂದಿರುತ್ತದೆ. ಈ ಭೂಮಿಯಲ್ಲಿ ಸಂಘವು 29 ಗೋದಾಮಗಳು, ಅಕ್ಕಿ ಗಿರಣಿ, ಅರಳೆ 
ಜಿನ್ನಿಂಗ ಘಟಕ, ವ್ಲೇ ಬ್ರಿಡ್ಡ ಇರುತ್ತದೆ. ಎ.ಪಿ.ಎಂ.ಸಿ ಯಾರ್ಡ್‌ನಲ್ಲಿ ಎರಡು 
ಮಳಿಗೆಗಳು, 3 ಗೋದಾಮುಗಳು ಹಾಗೂ ರಾಯಚೂರು ತಾಲ್ಲೂಕಿನ ಗ್ರಾಮೀಣ 
ಭಾಗದಲ್ಲಿ 3 ಗೋದಾಮುಗಳನ್ನು ಹೊಂದಿದ್ದು, ಇವುಗಳ ಒಟ್ಟು ಸಾಮರ್ಥ್ಯವು 
ಸುಮಾರು 20,000 ಮೆ/ಟನ್‌ ಇರುತ್ತದೆ. ಇವುಗಳು ಸಂಘದ ಸ್ವಾಧೀನದಲ್ಲಿ ಇರುತ್ತವೆ. 


2) ಮಾನ್ವಿ ಟಿ.ಎ.ಪಿ.ಸಿ.ಎಂ.ಎಸ್‌.ಲಿ, ಈ ಸಂಘದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು 
ಸರ್ಕಾರ ರೂ.3.52 ಲಕ್ಷ ಸಹಾಯಧನ ಹಾಗೂ 5.92 ಲಕ್ಷ ಸರ್ಕಾರದ ಷೇರು 
ಬಂಡವಾಳ ಮಂಜೂರು ಮಾಡಿರುತ್ತದೆ. 


ಸಂಘವು ಮಾನ್ವಿಯಲ್ಲಿ ಸರ್ವೆ ನಂಬರ 467/ಅ ರಲ್ಲಿ ಹೊಂದಿರುವ 3 
ಎಕರೆ 10 ಗುಂಟೆ ಭೂಮಿಯಲ್ಲಿ 27 ಮಳಿಗೆ ಮತ್ತು 08 ಗೋದಾಮುಗಳನ್ನು ಹಾಗೂ 
ಸಂಘದ ಕಾರ್ಯಾಲಯದ ಕಟ್ಟಡ ಹೊಂದಿರುತ್ತದೆ. ಸರ್ವೆ ನಂಬರ 6/, 6/2. 
ಹಾಗೂ 14 ಮತ್ತು 13/1 ಸರ್ವೆ ನಂಬರುಗಳಲ್ಲಿ ಹೊಂದಿರುವ 9 ಎಕರೆ 20 ಗುಂಟೆ 
ಭೂಮಿಯಲ್ಲಿ 06 ಗೋದಾಮು ಹಾಗೂ ಬಯಲು ಜಾಗವನ್ನು ಹೊಂದಿರುತ್ತದೆ. ಸದರಿ 
ಜಾಗವು ಸಂಘದ ಸ್ವಾದೀನದಲ್ಲಿರುತ್ತದೆ. 

3)ಸಿಂಧನೂರು ಟಿಎಪಿಸಿಎಂಎಸ್‌ ಸಂಘದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು 
ಸರ್ಕಾರ ರೂ. 32.00 ಲಕ್ಷ ಸಹಾಯಧನ ಮಂಜೂರು ಮಾಡಿರುತ್ತದೆ. 
ಸಂಘವು ಸಿಂಧನೂರಿನಲ್ಲಿ ಒಟ್ಟು 9 ಎಕರೆ 35 ಗುಂಟೆ ಜಾಗ ಹೊಂದಿದ್ದು, 
ಇದರಲ್ಲಿ 11 ಗೋದಾಮು ಹಾಗೂ 01 ಕಾರ್ಯಾಲಯ ನಿರ್ಮಾಣ ಮಾಡಿದ್ದು, 
ಇವುಗಳು ಸಂಘದ ಸ್ವಾಧೀನದಲ್ಲಿರುತ್ತವೆ. 


ಆ) 


ರಾಯಚೂರು 
ಪಿಎಲ್‌ಡಿ ಬ್ಲಾಂಕುಗಳ ಪರಿಸ್ಥಿತಿ 
ಸುಧಾರಿಸಲು ಸರ್ಕಾರ ತೆಗೆದುಕೊಂಡ 
ಕ್ರಮಗಳೇನು; 


ಷಕ್ಲಹಕ್ಸಹ 


ರಾಯೆಜೊರು" ಜಿಲ್ಲೆಯ ``ಪಿಕಾರ್ಡ್‌ ಬ್ಯಾಂಕುಗಳಲ್ಲಿ ಸರ್ಕಾರವು ರೊ07 

ಲಕ್ಷಗಳ ಷೇರು ಬಂಡವಾಳವನ್ನು ತೊಡಗಿಸಿರುತ್ತದೆ. | 

2. ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡದ ಸದಸ್ಯರ ಸಾಲ ಮನ್ನಾ ಯೋಜನೆಯಡಿ 
ರಾಯಚೂರು ಜಿಲ್ಲೆಯ ಪಿಕಾರ್ಡ್‌ ಬ್ಯಾಂಕುಗಳ 3418 ಸದಸ್ಯರ ರೂ. 
704.56 ಲಕ್ಷ ಮೊತ್ತವನ್ನು ಸರ್ಕಾರ ಮನ್ನಾ ಮಾಡಿರುತ್ತದೆ. 

3. ಸರ್ಕಾರವು ವಿಫಲ ತೋಡುಬಾವಿ ಮತ್ತು ಕೊಳವೆಬಾವಿ ಯೋಜನೆಯಡಿ 
ರಾಯಚೂರು ಜಿಲ್ಲೆಯ ಪಿಕಾರ್ಡ್‌ ಬ್ಯಾಂಕುಗಳ 233 ಸದಸ್ಯರ ಒಟ್ಟು ರೂ. 
120.00 ಲಕ್ಷ ಮನ್ನಾ ಮಾಡಲಾಗಿದೆ. 

4. ಸರ್ಕಾರದ ಬಡ್ಡಿ ಮನ್ನಾ ಯೋಜನೆಯಡಿ, ರಾಯಚೂರು ಜಿಲ್ಲೆಯ ಪಿಕಾರ್ಡ್‌ 

ಬ್ಯಾಂಕುಗಳ 406 ಸದಸ್ಯರ ಒಟ್ಟು ರೂ.150.45 

ಮಾಡಲಾಗಿದೆ. 


ಲಕ ಬಡಿ ಮನಾ 
ಎ & ಇ 


5 ಸರ್ಕಾರವು ಕಳೆದೆ 05 ವರ್ಷಗಳಲ್ಲಿ `ಬಡ್ಡ ರಿಯಾಯಿತಿ ಯೊ. ನೆಯೆಡಿ, 
ರಾಯಚೂರು ಜಿಲ್ಲೆ ಪಿಕಾರ್ಡ್‌ ಬ್ಯಾಂಕುಗಳಿಗೆ ಒಟ್ಟು ರೂ.336.20 ಲಕ್ಷ ಬಡ್ಡಿ 
ಸಹಾಯಧನವನ್ನು ನೀಡಲಾಗಿದೆ. N 


ಇ) 


ರಾಹಚಾರ ಪತ್ತ ಪಾನ್ವ 


ತಾಲೂಕುಗಳ ಪಿ.ಎಲ್‌.ಡಿ 
ಬ್ಯಾಂಕುಗಳಿಗೆ ಎಸ್‌.ಎಲ್‌.ಡಿ.ಬಿ 
ಬ್ಯಾಂಕಿನಿಂದ 


ಮಂಜೂರಾಗಿರುವ ಅನುದಾನ 


ಎಷು? 
pa 


1 


ರಾಯಚೊರು `ಜಕ್ಲೆಯ `ರಾಯಜೊರು''`'ಮತ್ತು ಮಾನ್ವಿ ತಾಲ್ಲೂಕುಗಳ ಪಿಸಿಎಆರ್‌ಡಿ 4 
ಬ್ಯಾಂಕುಗಳಿಗೆ ಎಸ್‌ಎಲ್‌ಡಿಬಿ ಬ್ಯಾಂಕಿನಿಂದ ಶೈತರ ಸಾಲ ವಿತರಣೆಗಾಗಿ ಈ 


ಕೆಳಕಂಡಂತೆ ಅನುದಾನ ಮಂಜೂರು ಮಾಡಲಾಗಿದೆ. 


(ರೂ.ಲಕ್ಷಗಳಲ್ಲಿ, 
ನ್ಯಾಜಿನ ಮ [| al 2017-18 7 2018-19 72019-20 


31.00 44.73 5.00 26.80 


45.70 


27.10 


ಸಂಖ್ಯೆ: ಸಿಒ 109 ಸಿಎಲ್‌ಎಸ್‌ 2020 


ನೆ. adn 


(ಎಸ್‌.ಟಿ ಸೋಮಶೇಖರ್‌) 
ಸಹಕಾರ ಸಚಿವರು 


